ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 15-03-2021 ಪ್ರಶ್ನೆ ಸಂಖ್ಯೆ: 9೨96(1170) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಮರಿತಿಬ್ಬೇಗೌಡ(ಶಿಕ್ಷಕರ ಕ್ಲೇತ್ರ) 
ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 
ಉತ್ತರಿಸುವ ಸಚಿವರು: ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು 
ವಿಷಯ: ಖಾಸಗಿ ಅನುದಾನಿತ ಪ್ರೌಢ ಶಾಲೆಗಳ ಸಹ ಶಿಕ್ಷಕರಿಗೆ ವಾರ್ಷಿಕ ವೇತನ ಬಡ್ತಿ ತಡೆಹಿಡಿದ ಬಗ್ಗೆ 
(ಅ) ಖಾಸಗಿ ಅನುದಾನಿತ ಪೌಢ ಶಾಲೆಗಳಲ್ಲಿ 2020ರ ಜೂನ್‌ ಎಸ್‌.ಎಸ್‌.ಎಲ್‌.ಸಿ. 


ವಿಷಯವಾರು ಫಲಿತಾಂಶವು ಶೇಕಡ 60ಕ್ಕಿಂತ ಕಡಿಮೆ ಬಂದಾಗ ಸಹ ಶಿಕ್ಷಕರಿಗೆ ವಾರ್ಷಿಕ 
ವೇತನ ಬಡ್ಡಿಯನ್ನು ತಡೆಹಿಡಿದಿರುವುದು ಸರ್ಕಾರದ ಗಮನಕೆೆ ಬಂದಿದೆಯೆ; 


(ಆ) ಕೋವಿಡ್‌-19ರ ಪ್ರಯುಕ್ತ 2020ನೇ ಸಾಲಿನ ಫಲಿತಾಂಶದಲ್ಲಿ ವಿಷಯವಾರು ಶೇಕಡ 
60ಕ್ಕಿಂತ ಕಡಿಮೆ ಬಂದಿರುವುದನ್ನು ವಿಶೇಷವಾಗಿ ಪರಿಗಣಿಸಿ, ಸದರಿ ಶಿಕ್ಷಕರಿಗೆ ವಾರ್ಷಿಕ 
ವೇತನ ಬಡಿ ತಡೆಹಿಡಿದಿರುವ ಆದೇಶವನ್ನು ಹಿಂಪಡೆಯಲು ಸರ್ಕಾರ ಚಿಂತಿಸುವುದೆಳ; 


(ಇ) ಯಾವ ಕಾಲಮಿತಿಯಲ್ಲಿ ಆದೇಶವನ್ನು ಹಿಂಪಡೆಯಲಾಗುವುದು? 


